ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ 


ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


೦ಖ್ಯೆ : 1128 
: 13.03.2020 
: ಶ್ರೀ ಪಿ.ಆರ್‌.ರಮೇಶ್‌, 
(ನಾಮನಿರ್ದೇಶನ ಹೊಂದಿದವರು) 
: ಮಾನ್ಯ ಪ್ರವಾಸೋದ್ಯಮ ಮತ್ತು 
ಕನ್ನಡ ಮತ್ತು ಸಂಸ್ಕತಿ ಹಾಗೂ ಯುವ 
ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 


ಕ್ರ ಪುಶ್ನೆ ಉತ್ತರ 

ಸ 

ಅ)| ರಾಜ್ಯದಲ್ಲಿ ಒಟ್ಟು ಎಷ್ಟು | ರಾಜ್ಯದಲ್ಲಿ ಒಟ್ಟು 198 ಕ್ರೀಡಾಂಗಣಗಳಿವೆ. ಜಿಲ್ಲಾ 
ಕ್ರೀಡಾಂಗಣಗಳು ಇವೆ; ಹಾಗೂ ತಾಲ್ಲೂಕುವಾರು ಮಾಹಿತಿಯನ್ನು 
(ಜಿಲ್ಲಾವಾರು/ ಅಮುಬಂಧ-1ರಲ್ಲಿ ಲಗತ್ತಿಸಿದೆ. 
ತಾಲ್ಲೂಕುವಾರು ಮಾಯಿತಿ 
ನೀಡುವುದು) _ 

ಆ)| ಶ್ರೀಡೆಯಲ್ಲಿ ಯುವಕರನ್ನು | ಕೀಡೆಯಲ್ಲಿ ರಾಜ್ಯದ ಯುವಕ/ಯುವತಿಯರನ್ನು 


ಉತ್ತೇಜಿಸಲು ಸರ್ಕಾರ 
ಯಾವ ಯಾವ 
ಯೋಜನೆಗಳನ್ನು 
ರೂಪಿಸಿದೆ; 


ಉತ್ತೇಜಿಸಲು ಯುವ ಸಬಲೀಕರಣ ಮತ್ತು ಕ್ರೀಡಾ 
ಇಲಾಖೆಯು ಈ ಕೆಳಕಂಡ 
ಯೋಜನೆ/ಕಾರ್ಯಕ್ರಮಗಳನ್ನು ರೂಪಿಸಿದೆ. 


“ರಾಜ್ಯದಲ್ಲಿ ಒಟ್ಟು 34 ಕ್ರೀಡಾಶಾಲೆ/ 
ನಿಲಯಗಳಿದ್ದು, ಇವುಗಳಿಗೆ ಪ್ರವೇಶ ನೀಡುವ 
ಸಂಬಂಧ ತಾಲ್ಲೂಕು, ಜಿಲ್ಲಾ, ವಿಭಾಗ ಮತ್ತು 
ರಾಜ್ಯಮಟ್ಟಿದಲ್ಲಿ ಆಯ್ಕೆ ಶಿಬಿರಗಳನ್ನು ನಡೆಸಿ 
ಕ್ರೀಡಾಪಟುಗಳ ದೈಹಿಕ ಕ್ಷಮತೆಯನ್ನು ಪರೀಕ್ಲಿಸಿ 
ಅರರ ಕ್ರೀಡಾಪಟುಗಳಿಗೆ ಕಶ್ರೀಡಾಶಾಲೆ/ 
ನಿಲಯಗಳಿಗೆ ಪ್ರವೇಶ ನೀಡಲಾಗುತ್ತಿದೆ. 


* ರಾಷ್ಟ್ರೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ 
ಅಧಿಕೃತ ಕ್ರೀಡಾಕೂಟಗಳಲ್ಲಿ ಕರ್ನಾಟಿಕವನ್ನು 
ಪ್ರತಿನಿಧಿಸಿ ಭಾಗವಹಿಸಿ ವಿಜೀತರಾದ ಕ್ರೀಡಾ 
ಪಟುಗಳಿಗೆ ನಗದು ಪುರಸ್ಕಾರ, ಶೈಕ್ಷಣಿಕ ಶುಲ್ಕ 
ಮರುಪಾವತಿ ಹಾಗೂ ಕ್ರೀಡಾ ವಿದ್ಯಾರ್ಥಿ 
ವೇತನವನ್ನು ನೀಡಲಾಗುತ್ತಿದೆ. 


* ಕರ್ನಾಟಕ ಸ್ಫೋರ್ಟ್‌ ಆಕಾಡೆಮಿ ಫಾರ್‌ 
ಎಕ್ಸಲೆನ್ಸ್‌ ಯೋಜನೆಯಡಿಯಲ್ಲಿ ಪ್ರತಿಭಾನ್ವಿತ 
ಕ್ರೀಡಾಪಟುಗಳಿಗೆ ಉನ್ನತ ಕ್ರೀಡಾ ತರಬೇತಿಗಾಗಿ 
ಸಹಾಯಧನ ನೀಡಲಾಗುತ್ತಿದೆ. 


* ರಾಷ್ಟೀಯ ಮತ್ತು ಅಂತಾರಾಷ್ಟೀಯ 
ಮಟ್ಟದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿ ಸಾಲ'ಸೆ|- 
ಮಾಡಲಾದ ಕ್ರೀಡಾಪಟುಗಳಿಗೆ ಸಿ.ಇ.ಟಿ ಮೂಲಕ 
ವೃತ್ತಿಪರ ಕೋರ್ಸ್‌ ಗಳಲ್ಲಿ ಪ್ರವೇಶಕ್ಕೆ ಮೀಸಲಾತಿ | - 
ನೀಡಲಾಗುವುದು. 


* ರಾಷ್ಟ್ರೀಯ ಮತ್ತು ಅಂತಾರಾಷ್ಟೀಯ 
ಮಟ್ಟದಲ್ಲಿ ರಾಜ್ಯವನ್ನು ಪುತಿವಿಧಿಸಿ ಸಾಧನೆ 
ಮಾಡಿದ ಹೀಡಾಪಟುಗಳಿಗೆ ಏಕಲವ್ಯ ಪುಶಸ್ತಿ 
ಮತ್ತು ನಗದು ಪುರಸ್ಕಾರವನ್ನು 
ನೀಡಲಾಗುವುದು. 


* ದೇಸೀ ಗ್ರಾಮೀಣ ಕ್ರೀಡೆಗಳಲ್ಲಿ ವಿಶೇಷ ಸಾಧನೆ 
ಮಾಡಿದ ರಾಜ್ಯದ ಗ್ರಾಮೀಣ ಕ್ರೀಡಾ ಪ್ರತಿಭೆಗಳಿಗೆ 
ಕರ್ನಾಟಿಕ ಕ್ರೀಡಾ ರತ್ನ ಪ್ರಶಸ್ತಿ ಹಾಗೂ ನಗದನ್ನು 
ನೀಡಿ ಗೌರವಿಸಲಾಗುವುದು. 


* ಫೇಂದ್ರ ಸರ್ಕಾರ ಪುರಸ್ಕತ ಅರ್ಜುನ, 
ಧ್ಯಾನಚ೦ದ, ದ್ರೋಣಾಚಾರ್ಯ ಹಾಗೂ 
ರಾಜೀವ್‌ ಗಾಂಧಿ ಖೇಲ್‌ ರತ್ನ ಪ್ರಶಸಿಗಳಿಗೆ 
ಇಲಾಖೆಯಿಂದ ಶಿಫಾರಸ್ಸು ಮಾಡಲಾಗುವುದು. 
ಸದರಿ ಪ್ರಶಸ್ತಿ ಪುರಸ್ಕೃತರಾದ ರಾಜ್ಯದ 
ಕ್ರೀಡಾಪಟುಗಳಿಗೆ ಉಚಿತ ಬಸ್‌ ಪಾಸ್‌ 
ಸೌಲಭ್ಯವನ್ನು ನೀಡಲಾಗುತ್ತಿದೆ. 


* ಖೇಲೋ ಇಂಡಿಯಾ ಯೋಜನೆ: ಕೇಂದ್ರ 
ಸರ್ಕಾರವು ಹೊರತಂದಿರುವ ಖೇಲೋ 
ಇಂಡಿಯಾ ಯೋಜನೆಯಡಿಯಲ್ಲಿ, 
ಕ್ರೀಡಾಕೂಟಗಳ ಸಂಘಟನೆ, ನಗರ ಪ್ರದೇಶಗಳಲ್ಲಿ, 
ಕ್ರೀಡಾ ಮೂಲಭೂತ ಸೌಕರ್ಯಗಳ ನಿರ್ಮಾಣ 
ಹಾಗೂ ಶಹೀಡಾ ಪ್ರತಿಭೆಗಳನ್ನು ಗುರುತಿಸಿ 
ಪ್ರೋತ್ಸಾಹ ನೀಡಲಾಗುತ್ತಿದೆ. "ಖೇಲೋ 
ಇಂಡಿಯಾ" ಯೋಜನೆಯನ್ನು 
ಅನುಷ್ಠಾನಗೊಳಿಸಲು ಕೇಂದ್ರ ಸರ್ಕಾರವು 
ಶೇ.100% ರಷ್ಟು ಅನುದಾನವನ್ನು ನೀಡುತ್ತಿದೆ. 


* ರಾಜ್ಯ ಮಟ್ಟದ, ರಾಷ್ಟ ಮಟ್ಟದ ಹಾಗೂ 
ಅಂತಾರಾಷ್ಟ, ಮಟ್ಟದ ಕ್ರೀಡಾ ಸ್ಪರ್ಧೆಗಳಲ್ಲಿ 
ವಿಶೇಷ ಸಾಧನೆಗೈದು, 50 ವರ್ಷಕ್ಕಿಂತ ಹೆಚ್ಚು 


ವಯೋಮಾನದ ಪ್ರಸ್ತುತ ಸಂಕಷ್ಟ 
ಪರಿಸ್ಥಿತಿಯಲ್ಲಿರುವ ಮಾಜಿ ಕ್ರೀಡಾಪಟುಗಳಿಗೆ 
ಇಲಾಖೆಯಿಂದ ಮಾಸಾಶನವನ್ನು 


ನೀಡಲಾಗುತ್ತಿದೆ. 


ಇ)| ಗ್ರಾಮೀಣ ಕ್ರೀಡೆಗಳು ಗ್ರಾಮೀಣ ಕ್ರೀಡೆಗಳನ್ನು ನಶಿಸಿ ಹೋಗದಂತೆ 
ನಶಿಸಿಹೋಗುತಿದ್ದು, ಅದರ ಉಳಿವಿಗಾಗಿ ಯುವ ಸಬಲೀಕರಣ ಮತ್ತು 
ಅವುಗಳ ಉಳಿವಿಗಾಗಿ | ಶ್ರೀಡಾ ಇಲಾಖೆಯ ವತಿಯಿಂದ ಗ್ರಾಮೀಣ 
ಸರ್ಕಾರ ಕೈಗೊಂಡಿರುವ | ಕ್ರೀಡೋತ್ಸವ ಕಾರ್ಯಕ್ರಮವನ್ನು ಹೋಬಳಿ 
ಕ್ರಮಗಳೇನು? (ಸಂಪೂರ್ಣ | ಮಟ್ಟದಲ್ಲಿ ಆಯೋಜಿಸಲಾಗುತ್ತಿದೆ. ಮತ್ತು 


ವಿವರ ನೀಡುವುದು) ಗ್ರಾಮೀಣ ಕುಸ್ಲಿ ಪಟುಗಳನ್ನು ಪ್ರೋತ್ಸಾಹಿಸುವ 
ದೃಷ್ಟಿಯಿಂದ ಗರಡಿ ಮನೆ ವಿರ್ಮಾಣ 
ಮರಸ್ಮ್ಥಿಗಾಗಿ ಅಮುದಾನ ಬಿಡುಗಡೆ 
ಮಾಡಲಾಗುತ್ತಿದೆ. 


ವೈಎಸ್‌ ಡಿ-/ಇಬಿಬಿ/37/2020 


pe 
pe 
ಸೌ 
ಪಿ. ಟಿ. ರವಿ) 
ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ 
ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


ಅನುಬಂಧ-1 


ಪೂರ್ಣಗೊಂಡಿರುವ ಜಿಲ್ಲಾ ಕ್ರೀಡಾಂಗಣಗಳ ವಿವರ 


ಕ್ರ.ಸಂ ಜಿಲ್ಲೆಯ ಹೆಸರು ಸ್ಥಳ 

I ಬೆಂಗಳೂರು ನಗರ ಬೆಂಗಳೂರು ನಗರ 
p) ಬಾಗಲಳೋಟೆ ಬಾಗಲಕೋಟಿ 
3 | ಬಳ್ಳಾರಿ ಬಳ್ಳಾರಿ 

4 ಬೆಳಗಾವಿ ಬೆಳಗಾವಿ 

5 ಬೀದರ್‌ ಬೀದರ್‌ 

6 ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ 
yy ಚೆಕ್ಕಮಗಳೂರು ಚೆಕ್ಕಮಗಳೂರು 
8 ಚಿತ್ರದುರ್ಗ ಚಿತ್ರದುರ್ಗ 
9 ದಕ್ಷಿಣ ಕನ್ನಡ ಮಂಗಳೂರು 
10 ದಾವಣಗೆರೆ ದಾವಣಗೆರೆ 
I] 'ಧಾರವಾಡೆ ಧಾರವಾಡ 
2 ದಗ ಗೆದಗ 

13 ಹಾಸನ ಹಾಸನ 
14 ಹಾವೇರಿ ಹಾವೇರಿ 

5 ಕಲಬುರಗಿ ಕಲಬುರಗಿ 
6 ಕೊಡಗು ಮಡಿಕೇರಿ 
17 ಕೋಲಾರ ಕೋಲಾರ 
18 [ಕೊಪ್ಪಳ ಕೊಪ್ಪಳ 

9 ಮಂಡ್ಯ ಮಂಡ್ಯ 
20 ಮೈಸೂರು ಮೈಸೂರು 
21 ರಾಮನಗರ ರಾಮನಗರ 
pp) ರಾಯಚೂರು ರ್‌ ರಾಯಚೂರು 
23 ಶಿವಮೊಗ್ಗೆ ಮ್‌ ಶಿವಮೊಗ್ಗ 
24 ತುಮಕೂರು ತುಮಕೂರು 
25 ಉಡುಪಿ ಉಡುಪಿ 
26 ಉತ್ತರ ಕನ್ನಡ ಶಿರಸಿ 

27 ವಿಜಯಪುರ N ವಿಜಯಪುರ 
28 'ಯಾದನಿರಿ ಯಾದಗಿರಿ 
29 ಚಾಮರಾಜನಗರ 


ಚಾಮರಾಜನಗರ 


ಪೂರ್ಣದೊಂಡ ತಾಲ್ಲೂಕು ಕ್ರೀಡಾಂಗಣಗಳ ವಿವರ 


ಕ್ರ. ಜಿಲ್ಲೆ | ತಾಲ್ಲೂಕು 
ಸಂ 

[ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ 
2; ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ 
3. ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ 
4. ಬೆಂಗಳೂರು ಗ್ರಾಮಾಂತರ ನೆಲಮಂಗಲ 
ನ ಬೆಂಗಳೂರು |ನಗರ ಆನೇಕಲ್‌ 

6. ಬೆಂಗಳೂರು ನಗರ ಬೆಂಗಳೂರು ದಕ್ಷಿಣ (ಹೊನ್ನಗಾನಹಟ್ಟಿ) 
pd ಬೆಂಗಳೂರು |ನಗರ ಬೆಂಗಳೂರು ಪೂರ್ವ (ದೇವರ ಜೀವನಶಹಳ್ಳಿ) 
8. ಬೆಂಗಳೂರು 'ನಗರ ಬೆಂಗಳೂರು ಉತ್ತರ (ಟಿ. ದಾಸರಹಳ್ಳಿ) 
9. ಬಾಗಲಕೋಟೆ ಬೀಳಗಿ 

10. ಬಾಗಲಕೋಟೆ ಹುನಗುಂದ 
I ಬಾಗಲಕೋಟೆ ಜಮಖಂಡಿ 

12. ಬಾಗಲಕೋಟಿ ಮುಧೋಳ 
13. ಬಳ್ಳಾರಿ| ಹೂವಿನಹಡಗಲಿ 
14. ಬಳ್ಳಾರಿ| ಹೊಸಪೇಟೆ 
15. ಬಳ್ಳಾರಿ ಸಿರಗುಪ್ಪ 

16. ಬಳ್ಳಾರಿ| ಸಂಡೂರು 
17. ಬೆಳಗಾಪಿ ಅಥಣಿ 

18. ಬೆಳಗಾಫೆ ಬೈಲಹೊಂಗಲ 
19. ಬೆಳಗಾವಿ ಚಿಕ್ಕೋಡಿ 
20. ಬೆಳಗಾಫಿ ಗೋಕಾಕ 
27. ಬೆಳಗಾಫಿ ಹುಕ್ಳೇರಿ 

2೫ ಬೆಳಗಾವಿ ರಾಯಭಾಗ 
23. ಬೆಳಗಾವಿ ಸವದತ್ತಿ 

24. ಪಾದಕ ಬಸವಕಲ್ಯಾಣ 
25, ಬೀದರ) ಔರಾದ್‌ 

26. ಬೀದರ! ಹುಮ್ನಾಬಾದ್‌ 
27. ಚಾಮರಾಜನಗರ ಗುಂಡ್ಲುಪೇಟೆ 
28. ಚಾಮರಾಜನಗರ ಕೊಳ್ಳೇಗಾಲ 
29. ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ 
30. ಚಿಕ್ಕಬಳ್ಳಾಘುರ ಚೆಂತಾಮಣಿ 
31. ಚಿಕ್ಕಬಳ್ಳಾಪುರ ಗೌರಿಬಿದನೂರು 
32. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ 

33. ಚಿಕ್ಕಮಗಳೂರು ಕಡೂರು 

34 ಪಾಮಗಘೂರು ಮೂಡಿಗಕ 
3೨; ಚಿಕ್ಕಮಗಳೂರು ನರಸಿಂಹರಾಜಪುರ 
36. ಚಿತ್ರದುರ್ಗ ಚಳ್ಳ್‌ಕೆರೆ 

37. ಹಿರಿಯೂರು 


ಚಿತ್ರದುರ್ಗ 


38. ಚಿತ್ರದುರ್ಗ ಹೊಸದುರ್ಗ 
39. ದಕ್ಸಿಣ ಕನ್ನಡ ಬೆಳ್ತಂಗಡಿ 
ಕ್ರ.ಸಂ ಜಿಲ್ಲೆ ತಾಲ್ಲೂಕು 
40. ದಕ್ಕಿಣ ಕನ್ನಡ ಪುತ್ತೂರು 
4. ದಕ್ಸಿಣ ಕನ್ನಡ ಸುಳ್ಯ 
42. ದಾವಣಗೆರೆ ಚನ್ನಗಿರಿ 
43. ದಾವಣಗೆರೆ ಹರಪನಹಳ್ಳಿ 
44. ದಾವಣಗೆರೆ ಹರಿಹರ 
45. ದಾವಣಗೆರೆ ಹೊನ್ನಾಳಿ 
46. ದಾವಣಗೆರೆ ಜಗಳೂರು 
47. ಗದಗ ಮುಂಡರಗಿ 
48. ಗದಗ ನರಗುಂದ 
49. ಗೆದಗ ರೋಣ 
50. ಗೆದಗ ಶಿರಹಟ್ಟಿ 
51. ಹಾಸನ ಆಲೂರು 
52. ಹಾಸನ ಅರಸೀಕ್‌ರೆ 
53. ಹಾಸನ ಅರಕಲಗೂಡು 
54, ಹಾಸನ ಬೇಲೂರು 
55. ಹಾಸನ ಚನ್ನರಾಂಯುಪಟ್ಟಣ 
56. ಹಾಸನ ಹೊಳೆನರಸೀಪುರ 
57, ಹಾಸನ ಸಕಲೇಶಪುರ 
58. ಹಾವೇರಿ ಬ್ಯಾಡಗಿ 
59. ಹಾಖಬೇರಿ ಹಾನಗಲ್‌ 
60. ಹಾವೇರಿ ಹಿರೇಕೆರೂರು 
61. ಹಾವೇರಿ ರಾಣೇಬೆನ್ನೂರು 
62. ಹಾವೇರಿ ಸಪಣೂರು 
63. ಹಾವೇರಿ ಶಿಗ್ಗಾಂವ್‌ 
64. ಕಲಬುರಗಿ ಆಲಂದ 
65. ಕಲಬುರಗಿ ಚಿಂಚೋಳಿ 
66. ಕಲಬುರಗಿ ಚಿತ್ತಾಪೂರ 
67. ಕಲಬುರಗಿ ಜೇವರ್ಗಿ 
68. ಕಲಬುರಗಿ ಸೇಚಂ 
69. ಕೊಡಗು ಸೋಮವಾರಪೇಟೆ 
70. ಕೊಡಗು ವಿರಾಜಪೇಟೆ 
71. ಕೋಲಾರ ಬಂಗಾರಪೇಟೆ 
72. ಕೋಲಾರ ಮಾಲೂರು 
73. ಭಳೋಲಾರ ಮುಳಬಾಗಿಲು 
74. ಕೋಲಾರ ಶ್ರೀನಿವಾಸಪುರ 
75. ಕೊಪ್ಪಳ ಗಂಗಾವತಿ 
76. ಕೊಪ್ಪಳ ಕುಷ್ಠಗಿ 
71. ಕೊಪ್ಪಳ ಯಲಬುರ್ಗ 


78. ಮಂಡ್ಯ ಕೆ.ಆರ್‌.ಪೇಟೆ 
7ರ. ಮಂಡ್ಯ ಮಡ್ಗೂರು 
80. ಮಂಡ್ಯ ಮಳವಳ್ಳಿ 
81. ಮಂಡ್ಯ ನಾಗಮಂಗಲ 
82. ಮಂಡ್ಕ ಪಾಂಡವಪುರ 
83. ಮಂಡ್ಯ ಶ್ರೀರಂಗಪಟ್ಟಣ 
84. ಮೈಸೂರು ಹೆಗ್ಗಡದೇವನಕೋಟೆ 
85. ಮೈಸೂರು ಹುಣಸೂರು 
86. ಮೈಸೂರು ಕೃಷ್ಣರಾಜನಗರ 
87. ಮೈಸೂರು ನಂಜನಗೂಡು 
88. ಮೈಸೂರು ಪಿರಿಯಾಪಟ್ಟಣ 
89. ರಾಮನಗರ ಕನಕಪುರ 
90. ರಾಯಚೂರು ದೇವದುರ್ಗ 
91. ರಾಯಚೂರು ಸಿಂಧನೂರು 
92. ರಾಯಚೂರು ಲಿಂಗಸಗೂರು 
93. ಶಿವಮೊಗ್ಗ ಹೊಸನಗರ 
94, ಶಿವಮೊಗ್ಗ ಸಾಗರ 

95, ಶಿವಮೊಗ್ಗ ಶಿಕಾರಿಪುರ 
96. ಶಿವಮೊಗ್ಗ ಸೊರಬ 
97. ಶಿವಮೊಗ್ಗ ತೀರ್ಥಹಳ್ಳಿ 
98. ತುಮಕೂರು ಚಿಕ್ಕನಾಯಕನಹಳ್ಳಿ 
99. ತುಮಕೂರು ಕೊರಟಿಗೆರೆ 
100. ತುಮಕೂರು ಕುಣಿಗಲ್‌ 
101. ತುಮಕೂರು ಮಧುಗಿರಿ 
102. ತುಮಕೂರು ಪಾವಗಡ 
103. ತುಮಕೂರು ಶಿರಾ 
104. ತುಮಕೂರು ತಿಪಟೂರು 
105. ತುಮಕೂರು ತುರುವೇಕೆರೆ 
06. ಉಡುಪಿ ಕಾರ್ಕಳ 
107. ಉಡುಪಿ ಕುಂದಾಪುರ 
108. ಉತ್ತರಕನ್ನಡ ಅಂಕೋಲ 
09. ಉತ್ತರಕನ್ನಡ ಭಟ್ಕಳ 

10. ಉತ್ತರಕನ್ಮಡ ಹಳಿಯಾಳ 
111. ಉತ್ತರಕನ್ನಡ ಜೋಯಿಡಾ 

12. ಉತ್ತರಕನ್ನಡ ಮುಂಡಗೋಡ 

13. ಉತ್ತರಕನ್ನಡ ಶಿರಸಿ 

14. ಉತ್ತರಕನ್ನಡ ಯಲ್ಲಾಪುರ 
[LS ವಿಜಂಯುಮರ ಇಂಡಿ 

16. ವಿಜಯಪುರ ಸಿಂದಗಿ 

7, ಯಾದಗಿರಿ ಶಹಾಪುರ 


pe 


ಹೋಬಳಿ ಮಟ್ಟದಲ್ಲಿ ಪೂರ್ಣಗೊಂಡಿರುವ ಕ್ರೀಡಾಂಗಣಗಳ ವಿವರ 


ಕ್ರ. ಜಿಲ್ಲೆಯ ಹೆಸರು ತಾಲ್ಲೂಕಿನ ಹೋಬಳೆಯ ಹೆಸರು 
ಸಂ ಹೆಸರು 
1 ಚಾಮರಾಜನಗರ ಕೂಳೈಗಾಲ ಆಲೂರು 
2 ದಕ್ಸಿಣ ಕನ್ನಡ ಮಂಗಳೂರು ಮೂಡಬಿದರೆ 
3 ರಾಮನಗರ ರಾಮನಗರ ಬಿಡದಿ 
4 ಉಡುಪಿ ಉಡುಪಿ ಹೆಜಮಾಡಿ 
5 ಯಾದಗಿರಿ ಯಾದಗಿರಿ ಗುರುಮಿಠಕಲ್‌ 
6 ಕೋಲಾರ ಕೋಲಾರ ವೇಮಗಲ್‌ 
7 ಧಾರವಾಡ ಧಾರವಾಡ ಅಳ್ಳಾವರ 
[) ಕೊಡಗು ವಿರಾಜಪೇಟೆ ಪೊನ್ನಂಪೇಟೆ 
ಚಾಮರಾಜನಗರ ಹನೂರು 


ಪೂರ್ಣಗೊಂಡಿರುವ ಒಳಾಂಗಣ ಕ್ರೀಡಾಂಗಣಗಳ ವಿವರ 


ಕ್ರ.ಸಂ ಜಿಲ್ಲೆಯ ಹೆಸರು ಸ್ಥಳ 
1. ಬೆಂಗಳೂರು ನಗರ ಶ್ರೀ ಕಂಠೀರವ ಕ್ರೀಡಾಂಗಣ 
2 ಬೆಂಗಳೂರು ನಗರ ಕೋರಮಂಗಲ 
3. ಬೆಂಗಳೂರು ನಗರ ವಿದ್ಯಾನಗರ 
4. ಬಾಗಲಕೋಟೆ ಬಾಗಲಕೋಟೆ 
CR ಬಾಗಲಕೋಟೆ ಮುಧೋಳ 
6. ಬಾಗಲಕೋಟೆ ಜಮಖಂಡಿ 
7. ಬಳ್ಳಾರಿ ಬಳ್ಳಾರಿ 
$8. ಬೆಳಗಾವಿ ಗೋಕಾಕ 
9, ಬಳ್ಳಾರಿ ಹೊಸಪೇಟೆ 
0. ಬೀದರ್‌ ಬೀದರ್‌ 
1. ಬೀದರ್‌ ಭಾಲ್ಕೆ 
2. ಚಾಮರಾಜನಗರ ಚಾಮರಾಜನಗರ 
3. ಚಾಮರಾಜನಗರ ಗುಂಡ್ಲುಪೇಟೆ 
4. ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ 
5 ಚಿಕ್ಕಮಗಳೂರು ಚಿಕ್ಕಮಗಳೂರು 
6. ಚಿತ್ರದುರ್ಗ ಚಿತ್ರದುರ್ಗ 
iT. ಚಿತ್ರದುರ್ಗ ಹೊಸದುರ್ಗ 
18. ದಕ್ಸಿಣ ಕನ್ನಡ ಮಂಗಳೂರು 
9. ದಾವಣಗೆರೆ ದಾವಣಗೆರೆ 
20. ದಾವಣಗೆರೆ ಆಂಜನೇಯ ಬ್ಲಾಕ್‌ 
21, ದಾವಣಗೆರೆ ಹೊನ್ನಾಳಿ 
22. ಧಾರವಾಡ ಧಾರವಾಡ 
23. ಗದಗ ಗದಗ 
pL ಹಾಸನ ಹಾಸನ 
25. ಹಾವೇರಿ ಹಾವೇರಿ 
26. ಹಾವೇರಿ ಶಿಗ್ಗಾಂವ್‌ 
2 ಹಾವೇರಿ ಹಿರೇಕೆರೂರು 
28. ಹಾವೇರಿ ಸವಣೂರು 
29. ಕಲಬುರಗಿ ಕಲಬುರಗಿ 
30. ಕೊಡಗು ಮಡಿಕೇರಿ 
31. ಕೊಡಗು ಕೂಡಿಗೆ (ಕ್ರೀಡಾ ಶಾಲೆ) 
32. ಕೋಲಾರ ಕೋಲಾರ 
33. ಕೊಪ್ಪಳ ಕೊಪ್ಪಳ 
34. ಮಂಡ್ಯ ಮಂಡ್ಯ 
35. ಮಂಡ್ಯ ಮದ್ಧೂರು 
36. ಮೈಸೂರು ಮೈಸೂರು 
37; ರಾಯಚೂರು ರಾಯಚೂರು 
38. ರಾಯಚೂರು ಲಿಂಗಸಗೂರು 
39. ಶಿವಮೊಗ್ಗ ಶಿವಮೊಗ್ಗೆ 
40. ಶಿವಮೊಗ್ಗ ಭದ್ರಾವತಿ 
41. ತುಮಕೂರು ತುಮಕೂರು 
42. ಉಡುಪಿ ಉಡುಪಿ 
43. 'ನಿಜಯೆಪುರ ನಿಜಯಪಷರ 
44, ಬೆಳಗಾವಿ ಬೆಳಗಾವಿ 


